ಕರ್ನಾಟಿಕ ಖಧಾನ ಪರಿಷತ್ತು 


ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ 1884 . - 
ಸದಸ್ಯರ ಹೆಸರು ಶ್ರೀ ಆಯನೂರು ಮಂಜುನಾಥ್‌ 
(ಪದವೀಧರರ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 15.03.2022. 
ಉತರಿಸಬೇಕಾದ ಸಚಿವರು ನಗರಾಭಿವೃದ್ಧಿಸಚಿವರು 
ಪ್ರಶ್ನೆ ಉತ್ತರ 
ಅ) | ನಗರಾಭಿವೃದ್ಧಿ. ಇಲಾಖೆ ಅಡಿ ಬರುವ | ರಾಜ್ಯಧ ನಗರಾಭಿವೃದ್ದಿ ಪ್ರಾಧಿಕಾರಗಳಿಗೆ ಸಂಬಂಧಿಸಿದಂತ:- 
ಮಹಾನಗರಪಾಲಿಕೆ ಮತ್ತು ನಗರಾಭಿವೃದ್ದಿ ' 
ಪ್ರಾಧಿಕಾರ ' ಕಛೇರಿಗಳಲ್ಲಿ ಸೇವೆ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಅಧಿನಿಯಮ 1987 
ಸಲ್ಲಿಸುತ್ತಿರುವ ನೌಕರರುಗಳಿಗೆ ವರ್ಗಾವಣೆ | ರ ಕಲಂ 66 (1) ರನ್ವಯ ನಗರಾಭಿವೃದ್ದಿ ಪ್ರಾಧಿಕಾರಗಳ ಅಧಿಕಾರಿ / 
ನಿಷೇಧವೆ; ನಿಷೇಧವಿದ್ಮಲ್ಲಿ, ಯಾವ | ಸಿಬ್ಬಂದಿಗಳನ್ನು ಸರ್ಕಾರವು ಒಂಡು ಪ್ರಾಧಿಕಾರದ ಅಧಿಕಾರಿಗಳು 
ಕಾರಣಕ್ಕಾಗಿ "ಈ ಆದೇಶವನ್ನು | ಮತ್ತು ಸಿಬ್ಬಂದಿಗಳನ್ನು ಇನ್ಯಾವುದೇ ಪ್ರಾಧಿಕಾರ ಅಥವಾ ಸ್ಲಭೀಯ 
| ಮಾಡಲಾಗಿರುತ್ತದೆ; (ಮಾಹಿತಿ ಹಾಗೂ | ಪ್ರಾಧಿಕಾರದ ಸೇವೆಗೆ ವರ್ಗಾಯಿಸಬಹುದು. i 
ಆದೇಶದ ಪ್ರತಿ ಒದಗಿಸುವುದು) ಕರ್ನಾಟಿಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಅಧಿನಿಯಮ 1987, 
ಆ) | ಮಹಾನಗರ ಪಾಲಿಕೆ ಮತ್ತು ನಗರಾಭಿವೃದ್ದಿ !ರ ಕಲಂ 66 ಉಪಪ್ರಕರಣ (1) ರಡಿಯಲ್ಲಿ ಮಾಡಲಾದ ! 


| ಪಾಧಿಕಾರ ಕಛೇರಿಯಲ್ಲಿ ಕಳದ 


ವರ್ಷಗಳಿಂದ ಒಂದೇ ಸ್ಮಳದಲ್ಲಿ ಕಾರ್ಯ 
ನಿರ್ವಹಿಸುವ ಸಿಬ್ಬಂದಿಗಳಿಂದ ಸಮಯಕ್ಕೆ 
ಸರಿಯಾಗಿ ಸಜ್ಜೆ ಹಾಗೂ ನ್ಯಾಯಬದ್ಧ 


15- 20. 


"ವರ್ಗಾವಣೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಉದ್ದೇಶದಿಂದ 


ತನ್ನ ವಿವೇಚನೆಯನ್ನ್ವಯ ಸಾಮಾನ್ಯ ಅಥವಾ ವಿಶೇಷ 
ನಿರ್ದೇಶನವನ್ನು ಹೊರಡಿಸುವ . ಅಧಿಕಾರವನ್ನು ಸರ್ಕಾರವು 
ಹೊಂದಿರತಕ್ಕದ್ದು ಮತ್ತು ಅಂತಹ ನಿರ್ದೇಶನವನ್ನು ಸಂಬಂಧಪಟ್ಟ 


ಕೆಲಸವನ್ನು ಪಡೆಯಲು ಸಾಧ್ಯವೇ; 
ಇವರುಗಳನ್ನು ವರ್ಗಾವಣೆ ಮಾಡಲು 
ಕಾನೂನಿನಲ್ಲಿ ಇರುವ ತೊಡಕುಗಳೇಮ: 


ಕೆ.ಸಿ.ಎಸ್‌.ಆರ್‌ ನಿಯಮ ಇವರುಗಳಿಗೆ 
ಅನ್ನ್ಸಯವಾಗುವುದಿಲ್ಲವೆ? (ವಿವರ 
ನೀಡುವುದು) 


; ಮಾರ್ಗಸೂಚಿಯನ್ನ್ವಯ 


ಪ್ರಾಧಿಕಾರ ಅಥವಾ ಸ್ನಳೀಯ ಪ್ರಾಧಿಕಾರಿ ತಪ್ಪದೇ 
ಪಾಲಿಸತಕ್ಕದ್ದು. 


ರಾಜ್ಯದ ನಗರಾಭಿವೃದ್ದಿ ಪ್ರಾಧಿಕಾರಗಳಲ್ಲಿ ಕರ್ನಾಟಕ 


ನಗರಾಭಿವೃದ್ದಿ ಪ್ರಾಧಿಕಾರಗಳ ಅಧಿನಿಯಮ 1987 ಕಲಲ 52 
ರನ್ವಯ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಪ್ರಾಧಿಕಾರವಾರು 
ಅಧಿಕಾರಿ / ಸಿಬ್ಬಂದಿಗಳ ನೇಮಕಾತಿಯಾಗುತ್ತದೆ. ಹೀಗಾಗಿ, 
ಪ್ರಾಧಿಕಾರದ ಸಿಬ್ಬಂದಿಗಳು ವಿವೃತ್ತಿಯಾಗುವವರೆಗೆ ಒಂದೇ 
ಪ್ರಾಧಿಕಾರದಲ್ಲಿ ಕಾರ್ಯ ನಿರ್ವಹಿಸುತ್ತಾರೆ. ' " 


ಮಹಾನಗರ ಪಾಲಿಕೆಗಳಿಗೆ ಸಂಬಂದಧಿಸಿದಂತೆ:- 


ರಾಜ್ಯದ 10 ಮಹಾನಗರ ಪಾಲಿಕೆಗಳಿಗೆ 


(ಬಿಬಿಎಂಪಿ 


ಹೊರತುಪಡಿಸಿ) ಸಂಬಂಧಿಸಿದಂತೆ ಏಕರೂಪದ ವ್ಯಂದ ಮತ್ತು | 


ನೇಮಕಾತಿ ನಿಯಮಗಳು 
ರಚಿಸಲಾಗಿರುತ್ತದೆ. 


2011ನ್ನು 


ಕಲ್ಲಿಸಿರುವುದಿಲ್ಲ. 
ಸರ್ಕಾರವು ಹೊರಡಿಸುವ 
ನಿಯಮಾನುಸಾರ 
ವಹಿಸಲಾಗುವುದು. ರಾಜ್ಯದ ಮಹಾನಗರಪಾಲಿಕೆಗಳಿಗೆ 
ಮತ್ತು ನೇಮಕಾತಿ ನಿಯಮಗಳಲ್ಲಿ 


ಅಳವಡಿಸಿಕೊಳ್ಳಲಾಗಿದೆ. 


ಕಾಲಕಾಲಕ್ಕೆ ವರ್ಗಾವಣೆ 
ಕ್ರಮ 
ವೃಂದ 


ಕೆ.ಸಿ.ಎಸ್‌.ಆರ್‌. 


.ಎಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರಗಳಿಗೆ ಏಕರೂಪದ ವೃಂದ ಮತ್ತು 


ನೇಮಕಾತಿ ನಿಯಮಗಳನ್ನು ಒಂದು ಸಮಿತಿ ರಚಿಸಿ, ಮುಂದಿನ 6 


ಪ್ರತ್ಯೇಕವಾಗಿ : 
ಅದರನ್ವಯ ಮಹಾನಗರ ಪಾಲಿಕೆ ಮತ್ತು ; 
ನಗರಾಭಿವೃದ್ಧಿ ಪ್ರಾಧಿಕಾರಗಳ ಮಧ್ಯೆ ವರ್ಗಾವಣೆಗೆ ಅವಕಾಶ | 


ತಿಂಗಳ ಒಳಗಾಗಿ . ಸರ್ಣರದ ಅನುಮೋದನೆ ಬೀಡಿ,. 
ಅಳವಡಿಸಿಕೊಳ್ಳಲಾಗುವುದು. 
ಸಂಖ್ಯೆ: ನಅಇ 40 ಎ೦ಿಎನ್‌ಇ 2002) ಸ್‌ 
ನಗರಾಭಿವೃದ್ದಿ ಸಚಿವರು 
(ಬಿ.ಎ. ಬಸವರಾಜ) 


ನಗರಾಭಿವೃದ್ಧಿ ಸಚಿವರು 


